; ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್‌ 


456 
ಸದಸ್ಯರ ಹೆಸರು ಪ್ರೀ ಕೆ.ವಿ ನಾರಾಯಣಸ್ವಾಮಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸುವ ಸಚಿವರು -: ಮಾನ್ಯ ಮುಖ್ಯಮಂತ್ರಿಗಳು 
ಉತ್ತರಿಸಬೇಕಾದ ದಿನಾಂಕ 10.12.2020 
ಕ ಪ್ರಶ್ನೆ ಉತ್ತರ 


ಅ) 


2019-20ನೇ ಸಾಲಿನಲ್ಲಿ ಮೈಸೂರು 
ಜಿಲ್ಲೆಯಲ್ಲಿ ಮಾನ್ಯ ಶಾಸಕರ 
ಸ್ಮಳೀಯ ಪ್ರದೇಶಾಭಿವೃದ್ಧಿ 
ಯೋಜನೆಯಡಿಯಲ್ಲಿ ಶಾಸಕರು 
ನೀಡಿರುವ ಕ್ರಿಯಾಯೋಜನೆ 
ಪಟ್ಟೆಯಲ್ಲಿರುವ ಎಲ್ಲಾ 
ಕಾಮಗಾರಿಗಳಿಗೆ ಸರ್ಕಾರ ಈಗಾಗಲೇ 
ಸೂಚಿಸಿರುವಂತೆ ಕಾರ್ಯಾದೇಶ 
ನೀಡಿ ಅನುದಾನ 
ಬಿಡುಗಡೆಗೊಳೆಸಲಾಗಿದೆಯೇ; 


ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಯಡಿಯಲ್ಲಿ 
ಶಾಸಕರು ನೀಡಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ 


ಅನುಮೋದನೆ ನೀಡಿ ಕಾರ್ಯಾದೇಶ ನೀಡುವ ಜವಾಬ್ದಾರಿ 
ಜಿಲ್ಲಾಧಿಕಾರಿಗಳಿಗೆ ಸಂಬಂಧಿಸಿರುತ್ತದೆ. 
ಅನುದಾನ ಬಿಡುಗಡೆಗೊಳಿಸುವ ಜವಾಬಾರಿ ರಾಜ್ಯ 


ಸರ್ಕಾರದಾಗಿದ್ದು, ಆರಂಭಿಕ ಶಿಲ್ಕು ಮತ್ತು ಬಿಡುಗಡೆಗೊಳಿಸಿದ 
ಅನುದಾನ ಸೇರಿ ಶೇಕಡ 75 ರಷ್ಟು ವೆಚ್ಚ ಭರಿಸಿದಾಗ ಆರ್ಥಿಕ 
ಇಲಾಖೆಯ ಸಹಮತಿಯಂತೆ ಅನುದಾನ ಬಿಡುಗಡೆಗೆ ಕಮ 
ವಹಿಸಲಾಗಿರುತದೆ. 


2019-20ನೇ ಸಾಲಿನಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳ 
ಪಿ.ಡಿ.ಖಾತೆಯಲ್ಲಿ ಫೆಬವರಿ-2019ರ ಅಂತ್ಯಕ್ಕೆ ರೂ.4207 
ಕೋಟಿಗಳ ಅನುದಾನ ಲಭ್ಯವಿದ್ದ ಕಾರಣ ಮೂರು ಮತ್ತು 
ನಾಲ್ಕನೆಯ ಕಂತಿನ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 
ಸದರಿ ಲಭ್ಯವಿರುವ ಅನುದಾನದಲ್ಲಿ ಶೇಕಡ 75 ರಷ್ಟು ವೆಚ್ಚ 
ಭರಿಸುವಂತೆ ನಾನು ದಿನಾಂಕ:0402.2020ರಂದು ಮತ್ತು 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ದಿನಾ೦ಕ:23.06.2020 
ರಂದು ಪತ್ರದ ಮೂಲಕ ಸೂಚನೆ ನೀಡಲಾಗಿರುತ್ತದೆ. 


ಆ) 


ಮೈಸೂರು ಜಿಲ್ಲೆಯನ್ನು ನೋಡಲ್‌ 
ಜಿಲ್ಲೆಯಾಗಿ ಆಯ್ಕೆ 
ಮಾಡಿಕೊಂಡಿರುವ ಪ್ರತಿಯೊಬ್ಬ 
ಶಾಸಕರು 2019-20ನೇ ಸಾಳಿಗೆ ಎಷ್ಟು 
ಮೊತ್ತದ ಕಾಮಗಾರಿಗಳಿಗಾಗಿ ಪತ್ರ 
ನೀಡಿರುತ್ತಾರೆ; (ಪ್ರತಿಯೊಬ್ಬ ಶಾಸಕರ 
ಕ್ರಿಯಾ ಯೋಜನೆಯ ಮೊತ್ತ 
ಪ್ರತ್ಯೇಕವಾಗಿ ನೀಡುವುದು) 


2019-20ನೇ ಸಾಲಿನಲ್ಲಿ ಪ್ರತಿ ಕ್ಷೇತ್ರಕೆ ರೂ.2.00 ಕೋಟಿಗಳಂತೆ ಕ್ರಿಯಾ 
ಯೋಜನೆ ರೂಪಿಸಲು ದಿನಾ೦ಕ:09.12.2020 ರಂದು ಜಿಲ್ಲಾಧಿಕಾರಿಗಳಿಗೆ 
ಪ್ರತ ಬರೆಯಲಾಗಿದೆ. ಪ್ರಸ್ತುತ, ಮೈಸೂರು ಜಿಲ್ಲೆಯಲ್ಲಿ 11 ಮಾನ್ಯ 
ವಿಧಾನ ಸಭಾ ಸದಸ್ಯರುಗಳು ಹಾಗೂ ೩4 ವಿಧಾನ ಪರಿಷತ್‌ 
ಸದಸ್ಯರುಗಳಿದ್ದ, 'ಇಖರುಗಳೆ ಯೈಕಿ ಚಾಮುಂಡೇಶ್ವರಿ ಮತ್ತು 
ಪಿರಿಯಾಪಟ್ಟಣ ವಿಧಾನ ಸಭಾ ಕ್ಷೇತ್ರದ ಶಾಸಕರುಗಳು ಮಾತ್ರ ರೂ.೭.00 


ಕೋಟಿಗಳಿಗೆ ಕಿಯಾ ಯೋಜನೆಯನ್ನು ಸಲ್ಲಿಸಿದ್ದು ಇನುಳಿದ 
ಶಾಸಕರುಗಳು ಪೂರ್ಣ ಪ್ರಮಾಣದಲ್ಲಿ ಕ್ರಿಯಾ ಯೋಜನೆ 
ಸಲ್ಲಿಸಿರುವುದಿಲ್ಲ. ವಿವರಗಳನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ. 


ಇ) 


501 9-20ನೇ ಸಾಲಿನಲ್ಲಿ ಪ್ರತಿಯೊಬ್ಬ 


ಶಾಸಕರು ಸೂಚಿಸಿರುವ | ಕೋಟಿಗಳ ಅನುದಾನವು ಪ್ರಸ್ತುತ ಲಭ್ಯವಿದ್ದು, ಪ್ರತಿ ಕ್ಷೇತ್ರಕೆ ರೂ.2.00 
ಕಾಮಗಾರಿಗಳಿಗೆ ಇದುವರೆಗೆ ಎಷ್ಟು | ಕೋಟಿ ವೆಚ್ಚ ಭರಿಸಲು ಯಾವುದೇ ತೊಂದರೆ ಇರುವುದಿಲ್ಲ. 
ಮೊತ್ತವನ್ನು ಬಿಡುಗಡೆ | ಲಭ್ಯವಿರುವ ಅನುದಾನದ ವಿವರಗಳನ್ನು ಅನುಬಂಧ-1ರಲ್ಲಿ 
ಮಾಡಲಾಗಿದೆ? (ಪ್ರತಿಯೊಬ್ಬ | ನೀಡಲಾಗಿದೆ. 

ಶಾಸಕರಿಗೆ ಇದುವದೆಗೆ ನೀಡಿರುವ 

ಅನುದಾನದ" ಮೊತ್ತವನ್ನು 

ಪ್ರತ್ಯೇಕವಾಗಿ ನೀಡುವುದು) 


ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ ರೂ.41.50 


ಸಂಖ್ಯೆಪಿಡಿಎಸ್‌ 99 ಕೆಎಲ್‌ಎಸ್‌ 2020 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


Page 1 ofl 


ಅಮುಬಂಧ-1 
ಕರ್ನಾಟಿಕ ಶಾಸಕರ ಸಳೀಯ ಪ್ರದೇಶಾಭಿವೃದ್ದಿ ಯೋಜನೆಯಡಿಯಲ್ಲಿ 2019-20ನೇ ಸಾಲಿನ ವರದಿ 


ವಿಧಾನಸಭಾ/ವಿಧಾನ 
ಪರಿಷಶ್‌ ಸದಸ್ಯರುಗಳು: 


ಚಾಮುಂಡೇಶ್ವರಿ 


ಹೆಗಡದೇವನಕೂಔ 
py 


4] 


